ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1837 (2148) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ : "ಪವನ್‌ ಯೋಜನೆ" ಬಗ್ಗೆ 


(ಅ) ರಾಜ್ಯದಲ್ಲಿರುವ Wind Power ಯೋಜನೆಗಳು ಯಾವುವು ; ಈ ಯೋಜನೆಗಳನ್ನು 
ನಡೆಸುತ್ತಿರುವವರು ಯಾರ್ಯಾರು; 


(ಆ) ಮೇಲ್ಕಂಡ ಯೋಜನೆಗಳಿಂದ ಉತ್ಪಾದನೆ ಆಗುತ್ತಿರುವ ಪವನ್‌ ವಿದ್ಯತ್‌ ಪ್ರಮಾಣ 
ಎಷ್ಟು ; (ವಿವರಗಳನ್ನು ಯೋಜನೆವಾರು ನೀಡುವುದು) 


(ಇ) ಮೇಲ್ಕಂಡ ಪವನ್‌ ವಿದ್ಯತ್‌ ಯೋಜನೆ ಉತ್ಪಾದಿಸುತ್ತಿರುವ ಸಂಸ್ಥೆಗಳಿಂದ ಸರ್ಕಾರ 
ಖರೀದಿಸುತ್ತಿರುವ ವಿದ್ಯತ್‌ ಪ್ರಮಾಣ ಎಷ್ಟು ; ಅವರಿಗೆ ಪ್ರತಿ ಯೂನಿಟ್‌ಗೆ ನೀಡುತ್ತಿರುವ ದರ 
ಎಷ್ಟು; 


(ಈ) ಇದಕ್ಕಾಗಿ ಸರ್ಕಾರ ವಾರ್ಷಿಕವಾಗಿ ಭರಿಸುತ್ತಿರುವ ಮೊತ್ತ ಎಷ್ಟು; 


(ಉ) ಪವನ್‌ ವಿದ್ಯುತ್‌ ಘಟಿಕಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ ನೀಡುತ್ತಿರುವ 
ಪ್ರೋತ್ಸಾಹದಾಯಕ ಯೋಜನೆಗಳು ಯಾವುವು? 


